ಎತ್ತ 
ಡೇ ಟಿ 


9೦ ಮುನ್ನುಡಿ ಣಾ 


ಪ್ರಿಯ ಓದುಗರೆ, 


ಪ್ರತಿ ಮಗು ಸಮಾಜದ ಆಸ್ತಿ ಎಲ್ಲಾ ಮಕ್ಕಳ ಮೂಲಭೂತ ಅವಶ್ಯ ಕತೆಯನ್ನು ದೊರಕಿಸಿಕೊಡುವುದು 
ನಮ್ಮೆಲ್ಲರ ಆದ್ಯ ಕರ್ತವ್ಯ ಈ ಒನ್ನಲೆಯಲ್ಲಿ ಅಂಗವಿಕಲ ಮಕ್ಕ ಛ ಹಕ್ಕುಗಳನ್ನು ಕುರಿತು ಈ ಕಿರು 
ಹೊತ್ತಿಗೆಯನ್ನು 'ಹೊರತರುತ್ತಿ ದ್ದೇವೆ. ಮಕ್ಕಳ ಹಕ್ಕುಗಳು ಎಲ್ಲಾ ಮಕ್ಕ ಳಿಗೂ ಇರಬೇಕಾದದ್ದು ಅದರಲ್ಲೂ 
ಅತಿ ಮುಖ್ಯ ಸ ಅಂಗವಿಕಲ. ಮಕ್ಕ ಇಗೆ ಇತರರಂತೆ ಸಮಾನ 'ಹಕ್ಕು ಗಳನ್ನು ದೊರಕಿಸಿ ಕೊಡುವ 
ಹೊಣೆ ನಮ್ಮೆ ಲ್ಲೆರ ಮೇಲಿದೆ. 


ಅತಿ ಮುಖ್ಯವಾಗಿ ಶಿಕ್ಷಣ ಪಡೆಯುವುದು ಪ್ರತಿ ಮಗುವಿನ ಮೂಲಭೂತ ಹಕ್ಕು ಆದರೇ ಸಮಾಜದಲ್ಲಿರುವ 
ಸೂಕ್ತ ತಿಳುವಳಿಕೆಯ ಕೊರತೆ, ಪೋಷಕರಲ್ಲಿ ಅರಿವಿನ ಕೊರತೆ ಸರ್ಕಾರಿ ವ್ಯ ವಸ್ಥೆ ಈ ನಿಟ್ಟಿನಲ್ಲಿ 
ಇನ್ನೂ ಸಜ್ಜಾ _ಗದಿರುವುದು, ತೀವ್ರ ಬಡತನ ಹೀಗೆ ಹಲವು ಕಾರಣಗಳಿಂದಾಗಿ ಬಹರಿ ತಗವತಲ 
ಮಕ್ಕ ಳು ಶಿಕ್ಷಣ ಪಡೆಯುವಲ್ಲಿ ವಂಚಿತರಾಗುತ್ತ ಲೇ ಬಂದಿದ್ದಾ ರೆ, ಇವೆಲ್ಲಾವನ್ನು ಸರಿಪಡಿಸಿ 
ಕಾನೂನಿನ್ನ ಯೆ ಅಂಗವಿಕಲ ಮಕ್ಕ ಳಿಗೆ ದೊರಕಬೇಕಾದ ಶಿಕ್ಷಣ ಸೌಲಭ್ಯ ವನ್ನು ಒದಗಿಸಿದ್ದೇ ಅದರೆ 
ಎಲ್ಲಾ ಮುಕ್ಕ ಳಂತೆ ಈ ಮಕ್ಕಳು ಸಹ 'ಸಮಾನ ಜೀವರ ನಡೆಸಲು 
ಸಾದಿೌವಿ ಟ್‌ 4 


ಈ ಕಿರು ಹೊತ್ತಿಗೆಯು ಅಂಗವಿಕಲ ಮಕ್ಕಳಲ್ಲಿ, ಸಾಮಾನ್ಯ ಮಕ್ಕ ಳಲ್ಲಿ, ಶಾಲಾ ಶಿಕ್ಷಕರಲ್ಲಿ, ಸಮುದಾಯ 
ಕಾರ್ಯಕರ್ತರಲ್ಲಿ, ಸರ್ಕಾರಿ ಅಧಿಕಾರಿಗಳಲ್ಲಿ ಮತ್ತು ಒಟ್ಟಾರೆ ಸಮಾಜದಲ್ಲಿ “ಅಂಗವಿಕಲ ಮಕ್ಕಳ 
ಬಗ್ಗೆ ಅರಿವು ಮೆತ್ತು ಅವರ ಶಿಕ್ಷಣದ ಹಕ್ಕನ್ನು ತಿಳಿಸಿಕೊಟ್ಟು ಅಂಗವಿಕಲ ಮಕ್ಕಳ ಶಿಕ್ಷಣ ಹಕ್ಕನ್ನು 
ದೊರಕಿಸಿ ಕೊಡುವಲ್ಲಿ ಒಂದು "ಪ್ರಯತ್ನವಾಗಿದೆ. 


ಈ ಕಿರು ಹೊತ್ತಿಗೆಯು ಎ. ಪಿ. ಡಿ ಸಂಸ್ಥೆ ಅನುಭವದ ಆಧಾರದ ಮೇಲೆ ಹಾಗೂ ಸರ್ಕಾರ ಜಾರಿಗೆ 
ತಂದಿರುವ ಅಂಗವಿಕಲ ಕಾಯಿದೆ 1995 ಯ ಆಧಾರದ ಮೇಲೆ ಸರಳವಾಗಿ ರಚಿಸಲಾಗಿದ್ದು ಇದನ್ನು 
ಚರ್ಚೆ ಮೂಲಕ ಮಕ್ಕಳಿಗೆ ಹಾಗೂ ಸಂಬಂಧಪಟ್ಟವರಿಗೆ ಹೆಚ್ಚು ಹೆಚ್ಚಿನ ಅರಿವನ್ನು ತರಲು 
ಸಹಕಾರಿಯಾಗುತ್ತದೆಂಬ ನಂಬಿಕೆಯಿಂದ ಹೊರತರಲಾಗಿದೆ. 


ಓದುಗರ ಅಭಿಪ್ರಾಯ, ಅನಿಸಿಕೆ ಮತ್ತು ಸಲಹೆಗಳನ್ನು ಸಂಸ್ಥೆ ಸದಾ ಕಾಲ ಸ್ವಾಗತಿಸುತ್ತದೆ. 
ಧನ್ಯವಾದಗಳೊಂದಿಗೆ 


ವಿ. ಎಸ್‌. ಬಸವರಾಜು 
ನಿರ್ದೇಶಕರು, ಎ. ಪಿ. ಡಿ 


ಎ. ಪಿ. ಡಿ ಮತ್ತು ಸಮನ್ವಯ ಶಿಕ್ಷಣ 


ಪಿ.ಡಿ ಸಂಸ್ಥೆಯು ಕಳೆದ 33 ವರ್ಷಗಳಿಂದ ಶ್ರದ್ಧಾಂಜಲಿ ಇಂಟಿಗ್ರೇಟೆಡ್‌ ಶಾಲೆಯನ್ನು 
ಟ್ರಾಡೆ ಇಲ್ಲಿ ನರ್ಸರಿಯಿಂದ 1ನೇ ತರಗತಿಯವರಗೆ ಸುಮಾರು 200 ಮಕ್ಕಳು 
ವಿದ್ಯಾಭ್ಯಾಸವನ್ನು ಮಾಡುತ್ತಿದ್ದಾರೆ. ಶಾಲೆಯಲ್ಲಿ ಎಲ್ಲಾ ರೀತಿಯ ಅಂಗವಿಕಲ ಮಕ್ಕ ಳು 
ಅಂದರೆ ಅಂಧ, ಶ್ರವಣದೋಷ, ಸಿರಿಬ್ರಲ್‌ ಪಾಲ್ಸಿ (ಸಿ. ಪಿ) ಮತ್ತು ತೀವ್ರ 
ಅಂಗವಿಕಲತೆಯುಳ್ಳ ಮಕ್ಕಳು ಮತ್ತು ಸಾಮಾನ್ಯ ಮಕ್ಕಳು ಜೊತೆಯಲ್ಲಿ ರಾಜ್ಯ ಸರ್ಕಾರದ 
ಪಠ್ಯಕ್ರಮದಂತೆ ಕಲಿಯುತ್ತಿದ್ದಾ ರೆ. ಇದು ಆಂಗ್ಲ ಮಾಧ್ಯಮ ಶಾಲೆ. 


ಸಂಸ್ಥೆಯು ಪ್ರಸ್ತುತ ಬೆಂಗಳೂರು ನಗರದ ಆರ್ಥಿಕವಾಗಿ ಹಿಂದುಳಿದ ಪ್ರದೇಶಗಳಲ್ಲಿ 
ಕೆಲಸ ನಿರ್ವಹಿಸುತ್ತಿದ್ದು ಒಟ್ಟು 274 ಮಕ್ಕಳನ್ನು 120 ಶಾಲೆಗಳಲ್ಲಿ ವಿದ್ಯಾಭ್ಯಾಸ 
ಮುಂದುವರೆಸಲು ಅಗತ್ಯ ತರಬೇತಿ ಸಹಾಯ ಮತ್ತು ಸಂಪನ್ಮೂಲಗಳನ್ನು ನೀಡುತ್ತಿದೆ. 


ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಮತ್ತು ಚಿಂತಾಮಣಿ ತಾಲ್ಲೂಕಿನಲ್ಲಿ 31೨ ಮಕ್ಕಳು 
ಒಟ್ಟಿಗೆ 148 ಶಾಲೆಗಳಲ್ಲಿ ಇದೇ ರೀತಿ ಶಿಕ್ಷಕರಿಗೆ, ಪೋಷಕರಿಗೆ ತರಬೇತಿ ಮತ್ತು 
ಅಗತ್ಯವಿರುವ ಸಹಾಯವನ್ನು ಈ ಮಕ್ಕಳ ವಿದ್ಯಾಭ್ಯಾಸವನ್ನು ಮುಂದುವರಿಸಲು 
ನೀಡಲಾಗುತ್ತಿದೆ. 


ಎ.ಪಿ.ಡಿ ಸಂಸ್ಥೆ ಸಮನ್ವಯ ಶಿಕ್ಷಣದ ಗುಣಮಟ್ಟವನ್ನು ಹೆಚ್ಚಿಸಲು ಸಹಕಾರಿಯಾಗುವಂತೆ 
ಶಾಲಾ ಉಪಾಧ್ಯಾಯರಿಗೆ, ತಂದೆ, ತಾಯಿಗಳಿಗೆ ಮತ್ತು ಅಂಗವಿಕಲ ಮಕ್ಕಳಿಗೆ 
ಅಲ್ಪಕಾಲಾವಧಿ ಮತ್ತು ದೀರ್ಫ್ಥಕಾಲಾವಧಿ ತರಬೇತಿಯನ್ನು ಅವರ ಅವಶ್ಯಕತೆಗೆ 
ಅನುಗುಣವಾಗುವಂತೆ ಕೊಡುತ್ತದೆ. 


ಮಕ್ಕಳು ಅಭಿ ವೃದ್ಧಿ ಹೊಂದಲು, ಬುದ್ಧಿ 
ವಿಕಾಸಗೊಳ್ಳಲು ಹಾಗೂ ಸಮಾಜದಲ್ಲಿ ಬದುಕಲು 
ಶಿಕಣ ಅಗತ್ಯ ಶಿಕಣ- ಮಕ್ಕಳ ಹಕ್ಕು. ಅದನ್ನು 
ಉ ಶಿ ಬ, ಕ ಕ ೩ 
ಹಿ ಪ ಕೇಳಿ ಪಡೆಯುವ ಹಕ್ಕು ಅವರಿಗಿದೆ. ಪೋಷಕರು, 
ಹ್‌) ಸಮಾಜ ಮತ್ತು ಸರ್ಕಾರ ಮಕ್ಕಳಿಗೆ ಶಿಕ್ಷಣ 


3 (ಒದಗಿಸುವಲ್ಲಿ ಜವಾಬ್ದಾರರು. 


ಮಕ್ಕಳಲ್ಲಿ ಅಂಗವಿಕಲ ಮಕ್ಕಳೂ ಸೇರಿದ್ದಾರೆ. 
ಶೇ.6 ರಿಂದ 1ರಷ್ಟು ಅಂಗವಿಕಲ ಮಕ್ಕಳು 
ನಮ್ಮ ದೇಶದಲ್ಲಿದ್ದಾರೆ. 


ಅಂಗವಿಕಲ ಮಕ್ಕಳು ಎಂದರೆ ಯಾರು ? 


ದೈಹಿಕ ಮತ್ತು ಮಾನಸಿಕ ನೂನ್ಯತೆ ಇರುವ 
ಮಕ್ಕಳು ಇತರೆ ಮಕ್ಕಳಂತೆ ಸಾಮಾನ್ಯ 
ಕೆಲಸಗಳನ್ನು ನಿರ್ವಹಿಸಲು ಈ ನ್ಯೂನ್ಯತೆಯಿಂದ 
ಅಡಚಣೆಯಾಗುತ್ತದೆ. 


ಸ 


ನ್‌ 
NN Wy 
೬ Ke RRL N 
SRY RNS 
ಲ ಹ ತೆ್‌ yy \ 
bse 
ಡೆ WI 
ಣೆ ೆ 
೨ | 
[ WM ke 
1 | || ೪% ANZ: 
*} & ಣಿ ೩. ಎ ನಿ 
WN ಕ್ರ 


IVY 
೫) 
/ 


(HAS ಸ್ಮ 

(4, p A 1 

4 8 

4 "ಕೆ (1, 
1 Ka 1 
ಕ್ಯ (ಟ್‌ 


A ಇಹ 
SS” ಆ 


1995 ರಲ್ಲಿ ಭಾರತ ಸರ್ಕಾರವು ಅಂಗವಿಕಲರ ಸಮಾನ ಅವಕಾಶ, 
ಹಕ್ಕುಗಳ ಸಂರಕ್ಷಣೆ ಮತ್ತು ಪೂರ್ಣವಿಕಾಸ | 
ಕಾಯಿದೆಯನ್ನು ಜಾರಿಗೆ ತಂದಿದೆ. 


1995ರ ಅಂಗವಿಕಲರ ಕಾಯಿದೆ 
ಪ್ರಕಾರ ಅಂಗವಿಕಲತೆಯನ್ನು ಏಳು 
ವಿಧವಾಗಿ ವಿಂಗಡಿಸಲಾಗಿದೆ. 


ಮ್ನ 


ಸ ನ 
ನ್‌ aK 
Fs 
W NN 
ಕ ಷ್ಟ ill 
7 


ಕ್ಮ 
(2 


ಏಳು ವಿವಿಧ ಅಂಗವಿಕಲತೆಗಳೆಂದರೆ: 


J, ಅಂಧತ್ವ 

2. ಶ್ರವಣ ದೋಷ 

3. ಚಲನೆಯಲ್ಲಿ ನ್ಯೂನ್ಯತೆ 
4. ಮನೋರೋಗ 

5. ಬುದ್ಧಿ ಮಾಂದ್ಯತೆ 

6. ಕುಷ್ಟ ರೋಗದಿಂದ ವಿಕಲಾಂಗರಾಗಿರುವವರು 
7.ಮೆದುಳುವಾತ 


(ಅಂಗವಿಕಲ ಮಕ್ಕಳನ್ನು ಕುಂಟ, ಕುರುಡ, ಮೂಗ ಇತ್ಯಾದಿಗಳಿಂದ... 3 
ಕರೆಯ ಇರದು. ಅವರನ್ನು ಅವರ ಹೆಸರಿನಿಂದಲೇ ಕರೆಯಬೇಕು. ಅವರಲ್ಲಿ ಆತ್ಮ 
\ -ಗೌರವ ಸಿಕ ವುದು ನಮ್ಮೆ ಲ್ಲರ ಜವಾಬ್ದಾರಿ. | 


ಅಂಗವಿಕಲತೆಯ ಪ್ರಮಾಣ ಮತ್ತು 
ವಿಧಾನಗಳನ್ನು ಸ್ಪಷ್ಟವಾಗಿ ತಿಳಿಯಲು 
ಅಂಗವಿಕಲ ಮಕ್ಕಳು ಸರ್ಕಾರ ನೇಮಿತ 
ವೈದ್ಯಾಧಿಕಾರಿಗಳಿಂದ ಪ್ರಮಾಣ ಪತ್ರ 
ಹೊಂದಿರುತ್ತಾರೆ. 

ಅಂಗವಿಕಲ ಮಕ್ಕಳ ತಪಾಸಣೆ ಮಾಡಿ 
ಅವರಿಗೆ ವೈದ್ಯಕೀಯ ಪ್ರಮಾಣ ಪತ್ರ 
ನೀಡುವುದು ಸರ್ಕಾರದ ಜವಾಬ್ದಾರಿ ಮತ್ತು 
ಅದನ್ನು ಪಡೆಯುವುದು ಅಂಗವಿಕಲರ ಹಕ್ಕು. 


ಅಂಗವಿಕಲ ಮಕ್ಕಳಿಗೆ 18 ವಯಸ್ಸಿನವರಿಗೆ ಉಚಿತ ಮತ್ತು ಅವಶ್ಯ ಕತೆಗೆ ಅನುಗುಣವಾದ 
ಶಿಕ್ಷಣವನ್ನು ಕಡ್ಡಾ ಯವಾಗಿ ಒದಗಿಸಲೇಬೇಕೆಂದು ಕಾನೂನಿನಲ್ಲಿ ಹೇಳಲಾಗಿದೆ. 
ಕಾಮೊನಿನಂತೆ ಅಂಗವಿಕಲ ಮಕ್ಕಳಿಗೆ ಅವರ ಅಂಗವಿಕಲತೆಗೆ ತಕ್ಕಂತೆ ಶಿಕ್ಷಣ ಪಡೆಯುವ 
ಹಕ್ಕಿದೆ. ಶಿಕ್ಷಣ ಒಡಿವುದು ಸರ್ಕಾರದ ಮತ್ತು ' ಜಡಾಯ್‌ ಕರ್ತವ್ಯ 


ಗ್‌: | 
NG ( We 


ಶೆ \ Kp ಗ್‌ ) 


ಳ್‌ 


ನಮ್ಮ ದೇಶದಲ್ಲಿ ಶೇ 1 ಸ gs ಮಕ್ಕಳು ಮಾತ್ರ ಶಿಕ್ಟಣವನ್ನು 
ಪಡೆಯುತ್ತಿದ್ದಾ ರೆ. ಅತೀ ಹೆಚ್ಚಿ ನ ಅಂಗವಿಕಲ ಮಕ್ಕಳಿಗೆ ಮೂಲಭೂತ ಹಕ್ಕಾದ ಶಿಕ್ಷಣ 
ದೊರೆಯದೆ ಅವರುಗಳು ಮನೆಯಲ್ಲಿಯೇ ಉಳಿದಿದ್ದಾ ರೆ. ಅಂಗವಿಕಲ ಮಕ್ಕಳಿಗೆ ಶಿಕ್ಷಣ 
ದೊರೆಯುವಂತೆ ಮಾಡುವುದು ನಮ್ಮ-ನಿಮ್ಮೆಲ್ಲರ ಜವಾಬ್ದಾರಿ ಮತ್ತು ಕರ್ತವ್ಯ. 


ಅಂಗವಿಕಲ ಮಕ್ಕಳು ಶಾಲೆಗೆ 
ಹೋಗದಿರಲು ಅವರ 
ಅಂಗವಿಕಲತೆ ಕಾರಣವಲ್ಲ. 
ಕುಟುಂಬ, ವಾತಾವರಣದಲ್ಲಿನ 
ಸಮಸ್ಯೆ, ಶಾಲೆಗಳಲ್ಲಿ ಅಗತ್ಯಕ್ಕೆ 
ತಕ್ಕ ವ್ಯವಸ್ಥೆ ಗಳಿಲ್ಲದಿರುವುದು, 
ಶಾಲೆ ಶಿಕ್ಷಕರಿಗೆ ಅಂಗವಿಕಲ 
ಮಕ್ಕಳಿಗೆ ಕಲಿಸಲು ಬೇಕಾದ 
ಕೌಶಲ್ಯ ಇಲ್ಲದಿರುವುದು 
ಅಂಗವಿಕಲ ಮಕ್ಕಳು 
ಶಾಲೆಯಿಂದ ಹೊರಗುಳಿಯಲು ಕಾರಣಗಳಾಗಿವೆ. 


ಅಂಜಿಕೆ, ಭಯ ಮತ್ತು ಬೇರೆ ಮಕ್ಕಳು ಕೀಟಲೆ 
ಮಾಡುತ್ತಾರೆಂದು ಬಹಳ ಜನ ಅಂಗವಿಕಲ 
ಮಕ್ಕಳು ಶಾಲೆಗಳಿಂದ ದೂತ: 1 
ಉಳಿದಿದ್ದಾರೆ. ಅಂಗವಿಕಲ ಮಕ್ಕಳು INP 
ಸಾಮಾನ್ಯ ಮಕ್ಕಳಂತೆ ವಿದ್ಯಾಭ್ಯಾಸ AR 


ಈ 


ಮಾಡಬಲ್ಲರೆಂಬ ಅರಿವು ON ಸ 
A \ A 
ನಮೆ ಲರಿಗೂ ಬರಬೇಕು. US: 
ಆಸಾ ಚನ 
ಬ ರಾ 
II | NA oN NN 
ಟ್ರ ಈ ಕೈ ಸ AN ಮ್‌ NN 9) 


MY. 
66 


4 ಸಮನ್ವಯ ಶಿಕ್ಷಣ GND 


ಸಮನ್ವಯ ಶಿಕ್ಷ! ಣಕ್ಕೆ ಕಾನೂನಿನಲ್ಲಿ 
ಸಂಪೂರ್ಣ ಅವಕಾಶ 
ಒದಗಿಸಲಾಗಿದೆ. 
ಸಮನ್ವಯ ಶಿಕ್ಷಣವೆಂದರೆ 
ಸಾಮಾನ್ಯ ಮಕ್ಕಳು ಮತ್ತು 
ಅಂಗವಿಕಲ ಮಕ್ಕಳ ಒಂದೇ 
ಶಾಲೆಯಲ್ಲಿ ಸಮಾನವಾದ 
ಶಿಕ್ಷಣವನ್ನು ಪಡೆಯುವುದು. 
ಸಾಮಾನ್ಯ ಮಕ್ಕಳು ಅಂಗವಿಕಲ 
ಮಕ್ಕಳೊಡನೆ ಬೆರೆಯಬೇಕು, 
ಮಾತನಾಡಬೇಕು ಮತ್ತು ಅವರೂ ನಮ್ಮಂತೆಯೇ ಎಂದು ಕಾಣಬೇಕು. 


ಹ್‌ 


\ 


ಸಮನ್ವಯ ಶಿಕ್ಷಣವಿನ್ನೂ ನಮ್ಮ ಸಮಾಜದಲ್ಲಿ ಇನ್ನೂ ಸರಿಯಯದ ರೀತಿಯಲ್ಲಿ 
ಅಳವಡಿಸಿಕೊಳ್ಳಲು ಸಾಧ್ಯವಾಗಿಲ್ಲ. 
ನಮ್ಮ ಪರಿಸರ, ಜ್ಞಾನ ಶಿಕ್ಷಣ ನೀಡುವ ವಿಧಾನ ವಾತಾವರಣವನ್ನು ಉತ್ತಮ ಪಡಿಸಿದರೆ 


ಎಲ್ಲಾ ಅಂಗವಿಕಲ ಮಕ್ಕಳು ಉತ್ತಮ ಶಿಕ್ಷಣ ಪಡೆಯುವ ವ್ಯವಸ್ಥೆ ಮಾಡಲು ಸಾಧ್ಯವಿದೆ. 


JW 
NV (Sy 1 


Ee 


N\ | \ 
ANSE ಟೀ!!! | 
Mk in 


ಶಾಲೆಗಳಲ್ಲಿನ ಎಲ್ಲಾ ಶಿಕ್ಸಕರಿಗೂ 
ಸಮನ್ವಯ ಶಿಕ್ಷಣದ ಬಗ್ಗೆ ಉತ್ತಮ | 
ತರಬೇತಿ ಮತ್ತು ಸಹಕಾರವನ್ನು 14 
ಒದಗಿಸಬೇಕು. ಸಮುದಾಯದ 
ಅಂಗವಿಕಲ ಮಕ್ಕಳನ್ನು ಗುರ್ತಿಸಿ, / 
ಅವರನ್ನು ಶಾಲೆಗೆ ದಾಖಲಾತಿ 6. 
ಮಾಡಿಕೊಳ್ಳುವುದು ಎಲ್ಲಾ ಶಿಕ್ಷಕರ BARS 


ತ. 
*_* 


ಕಾನೂನಿನ ಪ್ರಕಾರ, ಅಂಗವಿಕಲ ಮಕ್ಕಳಿಗೆ ಶಾಲಾ ದಾಖಲಾತಿಯನ್ನು 
ನಿರಾಕರಿಸುವಂತಿಲ್ಲ. 

ಅಂಗವಿಕಲ ಮಕ್ಕಳಿಗೆ 
ಅನಾಗೊಲಕ"ರಿ' ಮಾದ 


ಗ್ಗ 11 
ವೃವಸ್ಥೆಗಳನ್ನು ಶಾಲೆಗಳಲ್ಲಿ, ೬ಡಿ ಹ | ಹ ಗ 
ಔ ತ ಷಿ ತ ಕ 0 ಶಿ K NAR ಸ 
ಒದಗಿಸಬೇಕಾಗಿರುವುದು ಶಿಕ್ಷಕರ ಛೆ ಘು NY NN 
ಹಾಗೂ ಸರ್ಕಾರಥ ಆದ EEE ಮ್‌ 
ರಿ A ಸತ್‌ಾ Wy A | ರ 
ಜವಾಬಾರಿ. ಮಕ್ಕಳಿಗೆ ದ | 


ಅನುಕೂಲಕರವಾದ ಇಳಿಜಾರು 


ಸೈ |) 
ಹ್‌ 
ರ್‌ೂ 
449- ಒ ಸರಷ್ಯರ್ಜಾ ಜು 
ತಾರ್‌ a 
1 » TS AT 
K. / PN 1 ಸ ರ್‌ 
11! ತ 
1 11 (00 
ಹ ಅಲ್ಕ್ಛ್ಚ 
1 1! A 
ii 
$ 11 
Wr’, 1 
1 1 4 
ಇಲಾ ವಾಂ, 11, 1 
ಅಮಾ 
56, 


\ * ಆ ಕ 
3 dad 4 ಎಕೊ My 
ವ್ಯವ ಸ್ಯ ವಂ ತು ಆಸನದ ("3 
ವ್ಯವಸ್ಥೆಗಳನ್ನು ಮಾಡಬೇಕು. ಕು 


ಸಂಜ್ಞೆಗಳ, ಕಲಿಕಾ 
ಸಾಮಾಗ್ರಿಗಳ ಮತ್ತು 
ಚಟುವಟಿಕೆ ಆಧಾರಿತ 
ಶಿಕ್ಷಣದ ಮೂಲಕ ಪಾಠ 
ಹೇಳಿಕೊಡಬೇಕು. 
ಕಲಿಕೆಯಲ್ಲಿ ಹಿಂದುಳಿದ 
ಮಕ್ಕಳಿಗೆ, ಶಿಕ್ಷಕರಿಂದ 
ಹೆಚ್ಚಿನ ಗಮನ, 


ಜ 
ee 


ದ ವ ಲಿನ 
ಪ್ರೋತ್ಸಾಹ ಮತ್ತು 


ಒಬ್ಬರಿಗೊಬ್ಬರು ಸಹಾಯ ಒದಗಿಸಬೇಕು. 


~ 


ಅಂಗವಿಕಲ ಮಕ್ಕಳ ಅಗತ್ಯಕ್ಕೆ ತಕ್ಕಂತಹ ಉತ್ತಮ ಗುಣ ಮಟ್ಟದ ಸಾಧನ - 
ಸಲಕರಣೆಗಳಾದ ಕ್ಯಾಲಿಪರ್‌, ಊರುಗೋಲು, ಗಾಲಿಕುರ್ಚಿ, ಕೇನ್‌, ಶ್ರವಣ ಸಾಧನ 
ಮೊದಲಾದವುಗಳನ್ನು ಕಡ್ಡಾಂಯಿವಾಗಿ ಒದಗಿಸಿ ಕೊಡಲೇಬೇಕು. 


Ni: 


44 


Ch ದ್‌ 


ಇ 


Mil 


ಘ್‌ 
y 


ಇತರ ಮಕ್ಕಳಂತೆ ಅಂಗವಿಕಲ ಮಕ್ಕಳಿಗೂ ಎಲ್ಲಾ ರೀತಿಯ ಚಟುವಟಿಕೆಗಳಾದ 
ಆಟೋಟಗಳು, ಮನರಂಜನಾ ಚಟುವಟಿಕೆಗಳು ಮತ್ತು ಸಾಂಸ್ಕೃತಿಕ 


ಚಟುವಟಿಕೆಗಳಲ್ಲಿ 

ಬ್ಲೌಗ್ಗ'ಐ'ಹಿಸ'ಲು 

ಅವಕಾಶವಿರಬೇಕು. 

ದ್‌ ದ್‌ 

ಸೂಕ ಪ್ರೋತ್ಸಾಹ 

ಮತ್ತು ಸಹಕಾರವನ್ನು BY 
ಶಾಲೆಂ ತು ಎಲ್ಲಾ ಈ. 1೪ 
ಚಟುವಟಿಕೆಗಳಲ್ಲಿ ನೆ 
Ha 9 ED WN 
ಮಕ್ಕಳಿಗೆ ಒದಗಿಸಿ i 


ZY 


ಡ್‌ 


ಕೊಡಬೇಕು. 


9೦ 


ನ ಶಾಲೆಗಳಲ್ಲಿ 


ಶಿ 


ಓದಲು ಅಸಾಧ್ಯವಾದ ಪರಿಸ್ಥಿ ತಿಯ 


ತೀವ್ರ ತರಹದ ಮತ್ತು ಸಾಮಾ 


ರೆ%88 
ಯ N ame ಚಾ? ನ್ದ ad kas ಸ 
ನ N ರ & 3 
1] AW LS ನ | as a 
ಜೆ ' B 
ಬಜ್‌ - NS 
ಇಂ 1.14... ಹ 193 ಕ್ರೈ ಜು 13 ಸು 
ಆ ಎಷ le: 
BoD BANS VR 
# Pp 
39 78” ಇಕ್‌ 
Re [1 
ಲಿ 1 ಗ್‌ 13 ಹ ಸ್ನ 
ಹ ಇ. "ಭೌ ಬ ಉಂಬ 
ಸರನ್‌ ¥ KN ಕ ಜ್‌ ಹುಳು 
ದರ 6)! ( ಮ 
ು ಗೆ ೫.1 ಸ್‌ N ತಾ (ag 
ವ್‌ 43 ೪ ೧ N WA \ 
(0 (2 ಸ, ಗ | 
6) Np 1] ಸ್‌ 1 13 Ny | | sed ಜಾ 
3) ಕಲಿ ©) 3 © ಲ್ಸ (6) 12 3) WN SSS WE Pp ಚ 
1] pi ಶೌ f ೨ 1 NE 
bl 393 ೫ HB) (3 % yf oN SNF 
©) 22 ©. UW Oo ಲ್ಸ ಸ) ps ಹ 
pS ಇ ಈ 1) K 26 ಕ ದಂ? 
ಡಸಿಜ ಇಲ ಕ್ಷಿ ಜಲ ನೆ ಯ್‌ ಯಾ 1! 
Oo 1) ರ್‌ ಡೌ 1) 13) (©) ಗು (೨ ಎ h ನನ ANN - 
ಖಿ ಎ D 423 ಸ ಗ್‌ 4 WN 
Wig 12 ಇತ KT | 
3 8 BEY ಸನಾ ಗ ಬ 
ಜ್‌ ಗಂಟೆ ಆದ್‌ ತೆ. 0% ಟ್ಟ | x3 ಣು 
ಭಕ 1.8: ky HY 
4 a 9D ೫ 38 70 MARA WR 


ಟ್ಟ 
3 | 


ಮು 
| NEN 
4 
RAS 
1 NAN 
POA ND 
NAS 
6.11 


(NE 


ಶಾಲೆಯಲ್ಲಿ ಓದುತ್ತಿರುವ ಅಂಗವಿಕಲ ಮಕ್ಕಳಿಗೆ ಸಮಾಜ ಕಲ್ಯಾಣ ಇಲಾಖೆಯಿಂದ 
ವಿಶೇಷ ವಿದ್ಯಾರ್ಥಿವೇತನವನ್ನು ಸರ್ಕಾರ ಒದಗಿಸುತ್ತಿದೆ. ಮಕ್ಕಳಿಗೆ ಇದನ್ನು 
ಒದಗಿಸಬೇಕಾದದ್ದು ಶಿಕ್ಷಕರ ಜವಾಬ್ದಾರಿ. ಸರ್ಕಾರವು ಅಂಗವಿಕಲ ಮಕ್ಕಳಿಗೆ ಗುರುತಿನ 
ಚೀಟಿ, ರಿಯಾಯಿತಿ ದರದಲ್ಲಿ ಬಸ್‌ ಪಾಸ್‌ ಮತ್ತು ರೈಲ್ವೆ ಪಾಸ್‌ ಗಳನ್ನು ವಿತರಿಸುತ್ತಿ af 
ಅಂಧ ಮಕ್ಕಳಿಗೆ ಉಚಿತ ಬಸ್‌ ಪಾಸ್‌ಗಳನ್ನು ಸರ್ಕಾರ ನೀಡುತ್ತಿದೆ. 


10 


ವಿಶೇಷ ಶಾಲೆಗಳಲ್ಲಿ ವೃತ್ತಿಪರ ತರಬೇತಿಗಳಿಗೆ ಸೌಲಭ್ಯವನ್ನು ಒದಗಿಸಬೇಕು. 
ಅಂಗವಿಕಲ ವಿಧ್ಯಾರ್ಥಿಗಳಿಗೆ ವಿಧ್ಯಾರ್ಥಿ ವೇತನವನ್ನು ನಡಬೇಕು. 
ಮುಕ್ತ ಶಾಲೆ ಹಾಗೂ ಮುಕ್ತ ವಿಶ್ವ ವಿದ್ಯಾಲಯಗಳನ್ನು ತೆರೆಯಬೇಕು. 
ಅಂಗವಿಕಲರ ಶಿಕ್ಷಣಕ್ಕೆ ಬೇಕಾದ ಸಾಧನ ಸಾಮಾಗ್ರಿಗಳ ಬಗ್ಗೆ ಸಂಶೋಧನೆ 
ಮಾಡುವ ಪ್ರಯತ್ನಗಳಿಗೆ ಪ್ರೋತ್ಸಾಹ ಹಣ ನೀಡಬೇಕು. 

ವಿವಿಧ ಅಂಗವಿಕಲತೆಯುಳ್ಳವರಿಗೆ ಸೂಕ್ತವಾದ ಸಾರಿಗೆ ವ್ಯವಸ್ಥೆ ಮಾಡಬೇಕು. 
ಅಂಗವಿಕಲರನ್ನು ಸಾಮಾನ್ಯ ಶಾಲೆಗಳಲ್ಲಿ ಸೇರಿಸಿಕೊಳ್ಳಬೇಕು. 

ಶಾಲಾ ಕಾಲೇಜು ಮತ್ತು ಸಾರ್ವಜನಿಕ ಕಟ್ಟಡಗಳಲ್ಲಿ ಅಂಗವಿಕಲರ ಚಲನೆಗೆ 
ಅಡಚಣೆಯಾಗದಂತೆ ವಿನ್ಯಾಸವಿರಬೇಕು. 

ಅಂಗವಿಕಲರಿಗೆ 18 ವಯಸ್ಸಿನವರಗೆ ಉಚಿತ ಹಾಗೂ ಸೂಕ್ತವಾದ ಶಿಕ್ಷಣವನ್ನು 
ನೀಡಬೇಕು. 

ಅಂಗವಿಕಲರಿಗೆ ಅನೌಪಚಾರಿಕ ಶಿಕ್ಷಣದ ವ್ಯವಸ್ಥೆ ಮಾಡಬೇಕು. 

ವಿಶೇಷ ಶಾಲೆಗಳು ಮತ್ತು ಸಮನ್ವಯಶಿಕ್ಷಣವನ್ನು ಉತ್ತೇಜಿಸಬೇಕು. 
ವಿಧ್ಯಾರ್ಥಿಗಳಿಗೆ ಸಮವಸ್ತ್ರ ಪಠ್ಯಪುಸ್ತಕ ಮತ್ತು ಇತರೆ ಸಾಮಾಗ್ರಿಗಳನು 
ಉಚಿತವಾಗಿ ಒದಗಿಸಬೇಕು. 

ವಿಶೇಷ ತರಬೇತಿ ಕೇಂದ್ರಗಳ ಸ್ಥಾ ಪನೆ ಹಾಗೂ ಶಿಕ್ಷಕರಿಗೆ ತರಬೇತಿ ನೀಡುವ 
ಏರ್ಪಾಡು ಮಾಡಬೇಕು. 

ಪಠ್ಯಕ್ರ ಕ್ರಮದಲ್ಲಿ ಸೂಕ್ತವಾದ ಮಾರ್ಪಾಡುಗಳನ್ನು ತರಬೇಕು. 

ಅಂಗವಿಕಲ ವಿಧ್ಯಾರ್ಥಿಗಳ ಶಿಕ್ಷಣಕ್ಕೆ ಒಂದು ಸಮಗ್ರವಾದ ಯೋಜನೆಯನ್ನು 
ಸರ್ಕಾರ ತರಬೇಕು. 


ನಮ್ಮ ಸರ್ಕಾರದ ಯೋಜನೆಗಳು ನಮಗಾಗಿ 


೫ ಅಂಧ ಮಕ್ಕಳಿಗೆ ವಸತಿಸಹಿತ ಹತ್ತನೆ ತರಗತಿಯವರೆಗೆ ಉಚಿತ ಶಾಲೆ : ಮೈಸೂರು, 
ದಾವಣಗೆರೆ, ಹುಬ್ಬಳ್ಳಿ ಮತ್ತು ಗುಲ್ಬರ್ಗದಲ್ಲಿ. 


* ಅಂಧ ಬಾಲಕಿಯರಿಗೆ ವಸತಿಸಹಿತ ಹತ್ತನೆ ತರಗತಿಯವರೆಗೆ ಉಚಿತ ಶಾಲೆ : 
ದಾವಣಗೆರೆಯಲ್ಲಿ 


೫ ಕಿವುಡು ಮಕ್ಕಳಿಗೆ ಹತ್ತನೆ ತರಗತಿಯವರೆಗೆ ಶಾಲೆ : ಮೈಸೂರು, ಬೆಳಗಾವಿ, ಗುಲ್ಬರ್ಗ ' 
ಮತ್ತು ಬಳ್ಳಾರಿಯಲ್ಲಿ 


೫ ಇದಲ್ಲದೇ ವಿಶೇಷ ಶಾಲೆಗಳನ್ನು ನಡೆಸುವುದಕ್ಕೆ ಸ್ವಯಂ ಸೇವಾ ಸಂಸ್ಥೆಗಳಿಗೆ ಧನ ' 
ಸಹಾಯವನ್ನು ನೀಡುತ್ತಿದೆ. ಅಂಧ ಮಕ್ಕಳಿಗೆ ವಿಧ್ಯಾರ್ಥಿ ಭತ್ಯೆಯೂ ಇದೆ. 


ಶಾಲೆಗಳಲ್ಲಿ ಕಲಿಯುವ ಅಂಗವಿಕಲ ಮಕ್ಕಳಿಗೆ ಈ ಕೆಳಗಿನಂತೆ ಮಾಸಿಕ ವಿಧ್ಯಾರ್ಥಿ ವೇತನವಿದೆ.' 


1 ರಿಂದ 5ನೇ ತರಗತಿಯವರೆಗೆ ತಿಂಗಳಿಗೆ ರೂ. 25 
6 ರಿಂದ 8ನೇಯ ತರಗತಿಯವರೆಗೆ ತಿಂಗಳಿಗೆ ರೂ. 35 
9 ರಿಂದ ಪದವಿ ಶಿಕ್ಷಣದವರೆಗೆ ಕ ತಿಂಗಳಿಗೆ ರೂ. 85 
2ನೇ ಪದವಿ ಶಿಕ್ಷಣದಿಂದ ಅಂತಿಮ ವರ್ಷದವರೆಗೆ : ತಿಂಗಳಿಗೆ ರೂ. 125 
ಸ್ನಾತಕೊತ್ತರ ಶಿಕ್ಸಣಕ್ಕೆ ತಿಂಗಳಿಗೆ ರೂ. 170 


ವೃತ್ತಿ ಶಿಕ್ಷಣಕ್ಕೆ ತಿಂಗಳಿಗೆ ರೂ. 170 


17) 


ಎಸ್‌. ಎಲ್‌. ಎಲ್‌. ಸಿ, ಪಿ. ಯು. ಸಿ, ಪದವಿ ಪರಿಕ್ಷೆಯಲ್ಲಿ, ಸ್ನಾತ್ತಕೊತ್ತರ ಪದವಿ ಪರೀಕ್ಷೆಯಲ್ಲಿ 
ಎಂಜಿನಿಯರಿಂಗ್‌, ಕೃಷಿ, ಪಶುವೈದ್ಯ ಹಾಗೂ ವೈದ್ಯಕೀಯ ಪದವಿ ಪರೀಕ್ಷೆಗಳಲ್ಲಿ 
ಶೇಕಡಾ ೬೦ ಕ್ಕಿಂತ ಹೆಚ್ಚು ಅಂಕ ಗಳಿಸಿದವರಿಗೆರ್‌ : ರೂ. 1,000 .ಗಳನ್ನು ನೀಡಿ 
ಪ್ರೋತ್ಸಾಹಿಸುತ್ತಿದೆ. 


ಬ್ರೆ ಲ್‌ ಮುದ್ರಣಾಲಯ 


ಮೈಸೂರಿನಲ್ಲಿರುವ ಬ್ರೈಲ್‌ ಮುದ್ರಣಾಲಯವು ಅಂಧ ವಿಧ್ಯಾರ್ಥಿಗಳಿಗಾಗಿ ಅಗತ್ಯವಿರುವ 
ಪಠ್ಯಪುಸ್ತಕಗಳನ್ನು ಮುದ್ರಿಸಿ ಉಚಿತವಾಗಿ ಒದಗಿಸುತ್ತಿದೆ. 


(ಶ್ರವ್ಯ ಗ್ರಂಥಾಲಯ 


“ಶಿ 


ಪಿ. ಯು. ಸಿ ಮತ್ತು ಪದವಿ ಓದುತ್ತಿರುವ, ದೃಷ್ಟಿ ದೋಷಪವುಳ್ಳ ವಿಧ್ಯಾರ್ಥಿಗಳಿಗಾಗಿ ಪಾಠಗಳನ್ನು 
ಧ್ವನಿ ಮುದ್ರಿಸಿ ವಿತರಿಸುವ ಉದ್ದೇಶದಿಂದ ಇಲಾಖೆಯಲ್ಲಿ ಶ್ರವ್ಯ ಗ್ರಂಥಾಲಾಯವೊಂದನ್ನು 
ಸ್ಥಾ ಪಿಸಲಾಗಿದೆ. 


13 


ವೈದ್ಯಕೀಯ ಪ್ರಮಾಣ ಪತ್ರ ಎಲ್ಲಿ ಅಗತ್ಯವಿದೆಯೋ ಅಲ್ಲಿ ಗುರುತಿನ ಚೀಟಿಯನ್ನು 
ಲಗತ್ತಿಸಬಹುದು. ಅಂಗವಿಕಲರಿಗೆ ನೀಡಲಾಗುತ್ತಿರುವ ಗುರುತಿನ ಚೀಟಿಯ ಮೂಲಕ ಕೆಳಗಿನ 
ಸೌಲಭ್ಯಗಳನ್ನು ಪಡೆಯಬಹುದು. 
]. ಉಚಿತ ಅಥವಾ ರಿಯಾಯಿತಿ ದರದಲ್ಲಿ ಬಸ್‌ ಪಾಸ್‌ ಚೀಟಿ 
ರೈಲ್ವೆ ದರದಲ್ಲಿ ರಿಯಾಯಿತಿ 
ವಿಮಾನ ಪ್ರಯಾಣ ದರದಲ್ಲಿ ರಿಯಾಯಿತಿ 
ಆದಾಯ ತೆರಿಗೆಯಲ್ಲಿ ರಿಯಾಯಿತಿ 
ಸರ್ಕಾರದ ವಿವಿಧ ಯೋಜನೆ ಸೌಲಭ್ಯ ಪಡೆಯಲು, ವೈದ್ಯಕೀಯ ಪ್ರಮಾಣ ಪತ್ರ 
ಸ )ಸಬೇಕಾದ ಸಂದರ್ಭಗಳಲ್ಲಿ, ಗುರುತಿನ ಚೀಟಿಯನ್ನು ತೋರಿಸಬಹುದು ಅಥವಾ 
ನಕಲನ್ನು ನೀಡಬಹುದು. 
6. ರಾಜೀವ್‌ಗಾಂಧಿ, ಸ್ವರ್ಣರೋಜ್ಗಾರ್‌ ಯೋಜನೆ ಮುಂತಾದ ನಿವೇಶನ ಮತ್ತು 
ಮನೆಗಳು. 


ತೆ ತೊ De 


ಪುನರ್ವಸತಿ 


ವಾರ್ಷಿಕ ವರಮಾನವನ್ನು ಆಧರಿಸಿ, ತಜ್ಞ; ವೈದ್ಯರ ಸಲಹೆಯ ಮೇರೆಗೆ, ಶ್ರವಣ ಸಾಧನ, 
ಬ್ರೈಲ್‌ ಗಡಿಯಾರ, 3 ಚಕ್ರದ ಸೈಕಲ್‌, ಕ್ರಚೆಸ್‌, ಕ್ಯಾಲಿಪರ್‌, ಗಾಲಿಕುರ್ಚಿ, ಕೃತಕ ಕೈ- 
ಕಾಲು ಜೋಡಣೆ ಮೊದಲಾದ 1,000 ರೂಗಿಂತ ಹೆಚ್ಚು ಮೊತ್ತದ ಸಾಧನ ಸಲಕರಣೆಗಳನ್ನು 
ಅಂಗವಿಕಲರಿಗೆ ಉಚಿತವಾಗಿ ಒದಗಿಸಲಾಗಿದೆ. 


ಕೇಂದ್ರ ಸರಕಾರದ ನೆರವಿನೊಂದಿಗೆ ಮೈಸೂರಿನಲ್ಲಿರುವ ಜಿಲ್ಲಾ ಪುನರ್ವಸತಿ ಕೇಂದ್ರವು 
ನಡೆಯುತ್ತಿದೆ. 


ಸಾಮಾಜಿಕ ಭದ್ರತೆ 


ರೂ. 6,000ಕ್ಕಿಂತ ಕಡಿಮೆ ವಾರ್ಷಿಕ ವರಮಾನ ಇರುವ, 16 ವರ್ಷಕ್ಕೂ ಮೇಲ್ಪಟ್ಟ 
ಅಂಗವಿಕಲರಿಗೆ ತಿಂಗಳಿಗೆ ರೂ.12೨ ಪೋಷಣಾ ಭತ್ಯೆಯನ್ನು ನೀಡಲಾಗುತ್ತದೆ. 


ಮಾಹಿತಿ ಹಾಗೂ ಸಲಹಾ ಕೇಂದ್ರ 
ಅಂಗವಿಕಲರಿಗೆ ಸರ್ಕಾರ ಹಾಗೂ ಇನ್ನಿತರ ಸಂಘ ಸಂಸ್ಥೆಗಳಿಗೆ ದೊರೆಯುವ ಸೌಲಭ್ಯಗಳು, 
ಉದ್ಯೋಗ ಹಾಗೂ ಪುನರ್ವಸತಿ ಕಾರ್ಯಕ್ರಮಗಳ ಬಗ್ಗೆ ಮಾರ್ಗದರ್ಶನ ಹಾಗೂ ಸಲಹೆ 


ನೀಡುವ ಸಲುವಾಗಿ ಅಂಗವಿಕಲರಿಗೆ ಅಂಗವಿಕಲರ ಕಲ್ಯಾಣ ಇಲಾಖೆಯಲ್ಲಿ ಮಾಹಿತಿ ಹಾಗೂ 
ಸಲಹಾ ಕೇಂದ್ರವೊಂದನ್ನು ತೆರೆಯಲಾಗಿದೆ. 


ಗುರುತಿನ ಚೀಟಿ 


ಅಂಗವಿಕಲರು ಸೌಲಭ್ಯಗಳನ್ನು ಪಡೆದುಕೊಳ್ಳಲು ಅನೂಕೂಲವಾಗುವಂತೆ ಅವರಿಗೆ ಗುರುತಿನ 
ಚೀಟಿಯನ್ನು ವಿತರಿಸಲಾಗುತ್ತಿದೆ. 


ಕ್ರೀಡೆ ಹಾಗೂ ಕಲೆಗಳಿಗೆ ಪ್ರೋತ್ಸಾ ಹ 


“ಸಾಧನೆ” ಕಾರ್ಯಕ್ರಮದಡಿಯಲ್ಲಿ ಅಂಗವಿಕಲ ಕ್ರೀಡಾಪಟುಗಳಿಗೆ ಹಾಗೂ “ಪ್ರತಿಭೆ” 
| ಕಾರ್ಯಕ್ರಮದಡಿಯಲ್ಲಿ ಕಲಾವಿದರಿಗೆ ಧನಸಹಾಯ ನೀಡಲು ಮತ್ತು ಅವರು ನೀಡುವ ಸಾಂಸ್ಕೃತಿಕ 
ಕಾರ್ಯಕ್ರಮಗಳನ್ನು ಏರ್ಪಡಿಸಲು ಅವಕಾಶವಿದೆ. 


15 


1. ಆಯುಕ್ತರು ಅಂಗವಿಕಲರ ಅಧಿನಿಯಮ, 
ಕರ್ನಾಟಕ ನಂ: 4, ತಂಬೂಚೆಟ್ಟಿರೋಡ್‌, ಕಾಕ್ಸ್‌ಟೌನ್‌ 
ಬೆಂಗಳೂರು-560 005. ದೂರವಾಣಿ: 25482659, 25482041. 


2. ಅಂಗವಿಕಲರ ಹಣಕಾಸು ಅಭಿವೃದ್ಧಿ ನಿಗಮ, 
ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಅಭಿವೃದ್ಧಿ 
33 ಮೊದಲನೆ ಮುಖ್ಯರಸ್ತೆ, ಶೇಷಾದ್ರಿಪುರಂ 
ಬೆಂಗಳೂರು - 560 020 ದೂರವಾಣಿ: 23462282, 23442187, 23462482 


3. ನಿರ್ದೇಶಕರು ಅಂಗವಿಕಲ ಕಲ್ಯಾಣ ಮತ್ತು ಹಿರಿಯ ನಾಗರೀಕರ ಇಲಾಖೆ, 
ಪೋಡಿಯಂ ಬ್ಲಾಕ್‌, ವಿಶ್ವೇಶ್ವರಯ್ಯ ಗೋಪುರ, ಅಂಬೇಡ್ಕರ್‌ ರಸ್ತೆ, 
ಬೆಂಗಳೂರು - 560001 ದೂರವಾಣಿ: 22860907, 2866046 
E-mail: welfaredisabiled @disabledwelfare _kar.org 


4. ಜಿಲ್ಲಾ ಮಟ್ಟದಲ್ಲಿ, 
ನಿರ್ದೇಶಕರು ಅಂಗವಿಕಲ ಕಲ್ಯಾಣ ಮತ್ತು ಹಿರಿಯ ನಾಗರೀಕರ ಇಲಾಖ 


೨. ಸಾರ್ವಜನಿಕ ಶಿಕ್ಷಣ ಇಲಾಖೆ , 
ನೃಪತುಂಗ ರೋಡ್‌, ಬೆಂಗಳೂರು - 01 
ಜಿಲ್ಲಾ ಶಿಕ್ಷಣಾಧಿಕಾರಿಗಳು ( ಪ್ರತಿ ಜಿಲ್ಲೆಯಲ್ಲಿ) 


14 


ಸರ್ವ ಶಿಕ್ಷಣ ಅಭಿಯಾನ 


ಸರ್ವಶಿಕ್ಷಣ ಅಭಿಯಾನವು ಭಾರತ ಸರ್ಕಾರ 2000 ಇಸವಿಯಲ್ಲಿ ಜಾರಿಗೆ ತಂದಿದ್ದು ಇದರ 
ಪ್ರಮುಖ ಉದ್ದೇಶ 2010 ರೊಳಗೆ 6 ರಿಂದ 14 ವರ್ಷದೊಳಗಿನ ಎಲ್ಲಾ ಮಕ್ಕಳಿಗೆ : 
ಕಡ್ಡಾಂಚುವಾಗಿ ಗುಣ ಮುಟ್ಟದ ಶಿಕ್ಚಣವನ್ನು ಒದಗಿಸುವುದಾಗಿದೆ. 


ಈ ಕಾರ್ಯಕ್ರಮವು ಅಂಗವಿಕಲ ಮಕ್ಕಳಿಗಾಗಿ ವಿಶೇಷವಾದ ಶೈಕ್ಟಣಿಕ ಉದ್ದೇಶಗಳನ್ನು 
ಹೊಂದಿದ್ದು ಇದರ ಪ್ರಕಾರ ಯಾವುದೇ ರೀತಿಯ ಅಂಗವಿಕಲ ಮಗು ಕಡ್ಡಾಯವಾಗಿ ಶಾಲಾ 
ಶಿಕ್ಷಣವನ್ನು ಹೊಂದುವ ಹಕ್ಕನ್ನು ಕಲ್ಪಿ ಸಲಾಗಿದೆ. ಅದರೊಡನೆ ಸಂವಿಧಾನದ 86 ನೇ 
ಕರುಡಿನ ಪ್ರಕಾರ ಶಿಕ್ಷಣ ಮೂಲಭೂತ ಹಕ್ಕೆಂದು ಘೋಷಿಸಿರುವುದನ್ನು ಈ ಕಾರ್ಯಕ್ರಮ 
ಎತ್ತಿ ಹಿಡಿದಿದೆ. ಹಾಗಾಗಿ ಸರ್ವಶಿಕ್ಷಣ ಅಭಿಯಾನವು ಸಮನ್ವಯ ಶಿಕ್ಷಣದ ಮೂಲಕ ಅಂಗವಿಕಲ 
ಮುಕ್ಕಳನ್ನು ಸಂಪೂರ್ಣ ಶಿಕಣ ವ್ಯವಸ್ಥೆಗೆ ತರುವ ಗರಿಂಯನ್ನಾ 
ಹೊಂದಿದೆ. 


ಈ ಕಾರ್ಯಕ್ರಮದಲ್ಲಿ ಅಂಗವಿಕಲ ಮಕ್ಕಳ ಶಿಕ್ಷಣದ ಸಲುವಾಗಿ ಕೆಲವು ಪ್ರಮುಖ 
ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಇದರಲ್ಲಿ ಅತಿ ಮುಖ್ಯವಾಗಿ ಪ್ರತಿ ಮಗುವಿನ : 
ಶಿಕ್ಷಣದ ಅಗತ್ಯಕ್ಕೆ ತಕ್ಕಂತೆ ಒಂದು ವರ್ಷಕ್ಕೆ ರೂ. 1200ವನ್ನು ಪ್ರತಿ ಮಗುವಿಗೆ 
ಒದಗಿಸಲಾಗಿದೆ. ಇದರ ಜೊತೆಗೆ ಅಂಗವಿಕಲತೆಯ ಬಗ್ಗೆ ಸಮುದಾಯದಲ್ಲಿ ಜಾಗೃತಿ, 
ಶಾಲೆಗಳಲ್ಲಿ ಅಡೆತಡೆರಹಿತ ವಾತಾವರಣ ನಿರ್ಮಾಣ ಅಂಗವಿಕಲ ಮಕ್ಕಳನ್ನು ಪ್ರಥಮದಲ್ಲಿ ಯೇ 
ಪತ್ತೆ ಹಚ್ಚುವುದು, ವ್ಯಕ್ತಿ ಗತ ಶೈಕ್ಟಣಿಕ ಯೋಜನೆಗಳನ್ನು ಮಕ್ಕಳಿಗೆ ರೂಪಿಸುವುದು. ಇದರ 
ಜೊತೆಗೆ ಸರ್ವ ಶಿಕ್ಟಣ ಅಭಿಯಾನವು ಅಂಗವಿಕಲ ಮಕ್ಕಳಿಗೆ ಅಗತ್ಯಕ್ಕೆ ತಕ್ಕಂತೆ ಸಾಧನಾ 
ಸಲಕರಣೆಗಳು, ಶಿಕ್ಷಕರಿಗೆ ತರಬೇತಿಗಳು ಪ್ರತಿ ಮಗುವಿನ ಬೆಳವಣಿಗೆ ಮೇಲೆ ತೀವ್ರ 
ನಿಘ ಹಾಗೂ ಅಂಗವಿಕಲರಿಗೆ ನೀಡುವ ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ಒತ್ತನ್ನು ನೀಡುವ ಉದ್ದೇಶವನ್ನು 
ಹೊಂದಿದೆ. 


ಸರ್ವ ಶಿಕ್ಬಣ ಅಭಿಯಾನ ಯೋಜನೆಯು ಅಂಗವಿಕಲ ಮಕ್ಕಳ ಶಿಕ್ಷಣ ರೂಪಿಸುವಲ್ಲಿ ಒಂದು 
ಪ್ರಮುಖ ಯೋಜನೆಯಾಗಿದ್ದು ಇದನ್ನು ಸರಿಯಾದ ರೀತಿಯಲ್ಲಿ ಜಾರಿಗೊಳಿಸುವ ಹೊಣೆ 
ಶಾಲಾ ಶಿಕ್ಸಕರು, ಶಿಕ್ಷಣ ಸಮಿತಿಯ ಸದಸ್ಯರುಗಳು ಹಾಗೂ ಶಿಕ್ಷಣ ಇಲಾಖೆಯ ಸಂಪೂರ್ಣ 
ಜವಾಬ್ದಾ ರಿಯಾಗಿರುತ್ತದೆ. 


ಅಂಗವಿಕಲ ಮಕ್ಕಳ ಶಿಕ್ಷಣ ಮತ್ತು ಹಕ್ಕುಗಳ ಪುಸ್ತಕವು ಸಾಮಾನ್ಯ ಮತ್ತು ಅಂಗವಿಕಲ 
ಮಕ್ಕಳು, ಶಾಲಾ ಶಿಕ್ಬಕರು, ಶಿಕ್ಷಣ ಕ್ಷೇತ್ರದಲ್ಲಿ ತರಬೇತಿ ಪಡೆಯುತ್ತಿರುವವರು, ಸಮುದಾಯ 
ಕಾರ್ಯಕರ್ತರು ಹಾಗೂ ಸರ್ಕಾರಿ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತಿ ರುವವರಿಗೆ ಹೆಚ್ಚಿ ನ 
ಅರಿವು ಹಾಗೂ ಅಂಗವಿಕಲತೆಯ ಬಗ್ಗೆ ಮಾಡಲೇ ಬೇಕಾದ ಕರ್ತವ್ಯಗಳ ಬಗ್ಗೆ ಒತ್ತು 
ನೀಡುವ ಉದ್ದೇಶವನ್ನು ಹೊಂದಿದೆ. 


ಈ ಕಿರು ಹೊತ್ತಿಗೆಯನ್ನು ಈ ಕೆಳಗಿನ ವಿವಿಧ ವಿಧಾನಗಳ ಮೂಲಕ ಬಳಸಬಹುದಾಗಿದೆ. 


9 ಮಕ್ಕಳಿಗೆ ಪುಸ್ತಕದಲ್ಲಿರುವ ಚಿತ್ರಗಳನ್ನು ತೋರಿಸಿ ಅದರ ಬಗ್ಗೆ ಚರ್ಚೆ ಹಾಗೂ 
ಅನಿಸಿಕೆಗಳನ್ನು ಕಲೆ ಹಾಕಿ ಹೆಚ್ಚಿನ ಅರಿವನ್ನು ಮೂಡಿಸುವುದು 

೨ ಎಲ್ಲಾ- ತರಹದ ಗುಂಪುಗಳಲ್ಲಿ ವಿವಿಧ ವಿಭಾಗಗಳನ್ನು ಓದಿ ಚರ್ಚಿಸಿ ವಿಮರ್ಶಿಸುವಂತೆ 
ಉತ್ತೇಜಿಸುವುದು. 

ಶಿ ಶಿಕ್ಷಕರು ಹಾಗೂ ಶಿಕ್ಷಣ ಕ್ಷೇತ್ರದಲ್ಲಿ ತರಬೇತಿ ಹೊಂದುತ್ತಿರುವವವರಿಗೆ ಒಟ್ಟಾರೆ 
ವಿಚಾರಗಳನ್ನು ಓದುವಂತೆ ಪ್ರೋತ್ಸಾಹಿಸಿ ಅವರುಗಳು ಮಾಡಬಹುದಾದ 
ಯೋಜನೆಗಳನ್ನು ರೂಪಿಸುವಂತೆ ಉತ್ತೇಜಿಸುವುದು. 


EN ಕ್ರಿಯಾ ..... 


ಮುಖಪುಟ ವಿನ್ಯಾಸ ಮತ್ತು ಚಿತ್ರಗಳು 
ಶ್ರೀಯುತ ಬಿ. ಜಿ ಗುಜ್ಜಾರಪ್ಪ. 


ಪರಿಕಲ್ಪನೆ, ರಚನೆ ಮತ್ತು ಸಂಯೋಜನೆ 

ಶ್ರೀಯುತ ವಿ. ಎಸ್‌. ಬಸವರಾಜು , ನಿರ್ದೇಶಕರು, ಎ. ಪಿ. ಡಿ. 

ಶ್ರೀಯುತ ಕೆ. ಎನ್‌. ಗೋಪಿನಾಥ್‌ , ಕಾರ್ಯಕ್ರಮ ವ್ಯವಸ್ಥಾಪಕರು. 

ಶ್ರೀಯುತ ಎಸ್‌. ಗುರುಪ್ರಸಾದ್‌, ಸಂಯೋಜಕರು, ನಗರ ಸಮುದಾಯ ಪುನರ್ವಸತಿ ಕಾರ್ಯಕ್ರಮ. 


ವಿನ್ಯಾಸ ಮತ್ತು ವರದಿ ಕಂಪ್ಯೂಟರಿಕರಣ 
ಗೋವಿಂದರಾಜು, ವಕಲಾತಿ ವಿಭಾಗ, ಎ. ಪಿ. ಡಿ. 


ಪ್ರಕಟಣೆ ಇ 


(AS) 
ರೂ : 10. 00/- 


6ನೇ ಅಡ್ಡರಸ್ತೆ, ಹಚ್ಚಿನ್ಸ್‌ ರೊಡ್‌, ಹೆಣ್ಣೂರು ಮುಖ್ಯರಸ್ತೆ, ಸೆಂಟ್‌ ತಾಮಸ್‌ ಟೌನ್‌ 
ಪೊಸ್ಟ್‌,ಲಿಂಗರಾಜಪುರಂ, ಬೆಂಗಳೂರು-560084, ದೂರವಾಣಿ : (91-80) 25475165 / 


25489594 ಫ್ಯಾಕ್ಸ್‌ : (91-80) 5470390. ಇ ಮೇಲ್‌ : ablehand @vsnl.com / 
ವೆಬ್‌ : wWww.apd-india.org 


